ತುಳುವಿನ 


ದ್ರಾವಿಡ ಭಾಷೆಗಳಲ್ಲಿ ತುಳು ಒಂದು 
ಪ್ರಸಿದ್ಧವಾದ ಭಾಷೆ. ಅದೊಂದು ಪ್ರಾಚೀನ 
ಭಾಷೆ. ಕರ್ಣಾಟಕದ ಪಶ್ಚಿಮ ಕರಾವಳಿಯ 
ಇಂದಿನ ದಕ್ಷಿಣ ಕನ್ನಡದ ಹೆಚ್ಚಿನ ಭಾಗ ತುಳು 
ನಾಡೆಂಬುದಾಗಿ ಪರಿಗಣಿಸಲಾಗಿದೆ. ಈ ಭಾಷೆ 
ಯನ್ನಾಡುವ ಜನರನ್ನು ತುಳುವರೆನ್ನುವರು. ಇವರ 
ಸಂಖ್ಯೆ ಸುಮಾರು ಎಂಟುಲಕ್ಷ್ಮ ಎನ್ನಬಹುದು. 
ಈ ಶತಮಾನದ ಎರಡನೆಯ ದಶಕದಿಂದ ತುಳು 
ನಾಡಿನ ಅನೇಕ ಕುಟುಂಬಗಳು ಮುಂಬಯಿ 
ಮುಂತಾದ ಬೇಕೆ ಪ್ರಾಂತಗಳಿಗೆ ವಲಸೆ ಹೋಗಿ 
ರುವುದರಿಂದ ತುಳುಜನತೆಯ ಸರಿಯಾದ ಅಂಕೆ 
ಸಂಖ್ಯೆ ತೆಗೆಯುವುದು ಸ್ವಲ್ಪ ಕಷ್ಟವಾಗಿದೆ. 


ಭಾಷಾ ಸಾಹಿತ್ಯಗಳ ದೃಷ್ಟಿಯಿಂದ 
ತುಳುವಿನ ಸ್ಥಾನ ದೊಡ್ಡದು. ತುಳುವಿನ ಶಬ್ದ 
ಭಂಡಾರ ವಿಪುಲವಾಗಿದೆ. ತಮಿಳು, ಕನ್ನಡ್ಕ 
ತೆಲಗು, ಮಲೆಯಾಳಗಳಲ್ಲಿ ಕಂಡುಬರುವ ದೇಶ್ಯ 
ಶಬ್ದಗಳಲ್ಲಿ ಹೆಚ್ಚಿನವಕ್ಕೆ ತುಳುವಿನಲ್ಲಿ ಸಮಾನ 
ಜ್ಞಾತಿಶಬ್ದಗಳು ದೊರಕುತ್ತವೆ.* ಎಂಥ ಸೂಕ್ಷ್ಮ 
ವಿಚಾರಗಳನ್ನಾದರೂ ತುಳುವಿನಲ್ಲಿ ಸುಲಲಿತವಾಗಿ 
ಹೇಳುವುದಕ್ಕೆ ಶಕ್ಕವಿದೆ. 


ತಮಿಳಿನಲ್ಲಿ ಕ್ರಿ.ಶ. ಸುಮಾರು ಎರಡನೆಯ 
ಶತಮಾನದಲ್ಲಿ ರಚಿತವಾಗಿರಬೇಕೆಂದು ಎನ್ನಲಾದ 
ಅಗನಾನ್ನೂರು ಎಂಬ ಕವನಸಂಗ್ರಹದಲ್ಲಿ ತುಳು 
ನಾಡನ್ನು ಪ್ರಶಂಸನೆ ಮಾಡಿದ ಸಂದರ್ಭವುಂಟು, 
ತಮಿಳು ನಾಡಿನ ಮುತ್ತೂರು ಎಂಬ ಪ್ರದೇಶದ 


ಗಾದೆಗಳು 


ಹಿರಿಮೆಯನ್ನು ವರ್ಣಿಸುವಾಗ ಕವಿ ಅದನ್ನು 
ತುಳುನಾಡಿಗೆ ಹೋಲಿಸುತ್ತಾನೆ. ಇಷ್ಟು ಪ್ರಾಚೀನ 
ಭಾಷೆಯಲ್ಲಿ ಎಷ್ಟೋ ಸಾಹಿತ್ಯ ರಚನೆಯಾ 
ಗಿರಬೇಕು. ಆದರೆ ರಾಜಾಶ್ರಯದ ಅಭಾವ 
ದಿಂದ, ಸ್ವತಂತ್ರಲಿಪಿಯ ಅಭಾವದಿಂದ ತುಳು 
ಸಾಹಿತ್ಯದ ಅಧಿಕಛಾಗ ಇಂದು ಕಣ್ಮರೆಯಾಗಿದೆ. 
ಎಂದರೆ ತಪ್ಪಾಗದು. ಅದೇನೊ ಜನರ ಬಾಯಲ್ಲಿ 
ಹಿರಿಯರಿಂದ ಕಿರಿಯರಿಗೆ ಬಂದ ಕೆಲವು ಜಾನ 
ಪದ ಗೀತೆಗಳೂ ಪಾಡ್ದನಗಳೂ ಸಂದಿಗಳೂ 
ಪುಣ್ಯವಶಾತ್‌ ಇಂದಿಗೆ ಉಳಿದು ಕೊಂಡಿವೆ.** 
ಪೇಜಾವರ ಸದಾಶಿವರಾಯರು ವರ್ಣಿಸಿದ ಲಕ್ಕಣ 
ನಂಥ ತುಳುನಾಡ ಕವಿಯ ನಾನೋಚ್ಲಾರಣೆ 
ಯಿಂದ ಮೈನವಿರೇಳುವುದು. 


ಇತರ ಭಾಷೆಗಳ ಪ್ರದೇಶಗಳಲ್ಲಿ ಆಯಾ 
ಪ್ರದೇಶದ ಎಲ್ಲ ಕೋಮುವಾರಿನವರಿಗೆ ಆಯಾ 
ಪ್ರದೇಶ ಭಾಷೆ ತಾಯ್ನುಡಿಯಾಗಿರುವಂತೆ ತುಳು 
ನಾಡಿನಲ್ಲಿ ಎಲ್ಲ ಮತೀಯರಿಗೂ ಹರಿಜನರು 
ಜೈನರು, ಬ್ರಾಹ್ಮಣರು, ಬಂಟರು, ಗೌಡರು, 
ಮೂಲ್ಯರು, ಗಾಣಿಗರು, ಬೈದ್ಯರು, ಕ್ರೈಸ್ತರು 
(ಹೆಚ್ಚಾಗಿ ಪ್ರೊಟಿಂಸ್ಸೆಂಟ್‌ ಪಂಗಡದವರು) 
ಮೊದಲಾದವರಿಗೆ ತುಳು ತಾಯ್ದುಡಿಯಾಗಿದೆ. 
ಒಂದು ಜಿಲ್ಲೆಯೊಳಗೆ ವ್ಯವಹರಿಸುವ ಈ 
ಭಾಷೆಯಲ್ಲಿ ಇನ್ನಷ್ಟು ಒಳಪ್ರಭೇದಗಳಿರುವುದು 
ಗಮನೀಯವಾದ ವಿಚಾರವಾಗಿದೆ; ತುಳುವಿನಲ್ಲಿ 
ಬ್ರಾಹ್ಮಣರ ತುಳ್ಳು ಬ್ರಾಹ್ಮಣೇತರರ ತುಳ್ಳು 


* Dravidian Etymological Dictionary by Burrow and Emeneau. 

** ಪಾಡ್ಮನಗಳೆಂದರೆ ತುಳುನಾಡಿನ ವೀರಶ್ರೀಯನ್ನು ಕೊಂಡಾಡುವ ಐತಿಹಾಸಿಕ ಹಿನ್ನೆಲೆಯುಳ್ಳ ಕಾವ್ಯಮಯ 
ಗದ್ಯರೆಚೆನೆಗಳು. ಸಂದಿಗಳು ಕೆಲವು ಐತಿಹಾಸಿಕ ಘಟನೆಗಳ ಛಾಯೆಯನ್ನು ಬೀಸುವ ಹಾಡುಗಬ್ಬಗಳು, | 
ಘೊತಕೋಲಗಳಲ್ಲಿನ ಹಿಮ್ಮೇಳದಾಕೆ ಇದನ್ನು ಹಾಡುತ್ತಾಳೆ. 


ಕಾದ್ರಿ ತುಳು, ಕೊಂಕಣಿ ತುಳು ಎಂಬು 
ನಾಗಿಯೂ ಉಡುಪಿ ತುಳು, ಕಾರ್ಕಳ ತುಳ್ಳು 
ಂಗಳೂರು ತುಳು, ಪುತ್ತೂರು ತುಳು, ಎಂಬು 
ದಾಗಿ ಯೂ--ಭಾಷಾದೃಷ್ಟಿಯಿಂದ ಕೆಲವು 
ಸ್ಯಾಸಗಳಿರುತ್ತವೆ. 


ಇಂಥ ಪ್ರಾಚೀನ ಭಾಷೆಯಲ್ಲಿನ ಕೆಲವು 
೧ ನ್ಹಿಡಿಗಳನ್ನು ಪ್ರಸ್ತುತದಲ್ಲಿ ವಿವೇಚಿಸೋಣ. 


ನಾಣ್ಣುಡಿ ಎಂದರೆ "ನಾಡ ನುಡಿ', "ಊರ 
ಇದೇ ಲೋಕಾನುಭವ. ಇದನ್ನೇ 
ಳರು "ಪಜಮೊಬಾ' (ಹಳೆಮಾತು) ಎಂದೂ 
ಗರು ನಮ್ಮಂತೆ *ನಾನುಡಿ' ಎಂದೂ ತುಳು 
“ಪಟಮೆ' ಎಂದೂ ನುಡಿಯುವರು. ಇದನ್ನೇ 
(ಸಂಗಾಥಾ), ಸಾಮಿತಿ ಎನ್ನುವುದೂ 
ಟು. 


ಗಾಜಿಯನ್ನು ಯುಕ್ತೆಸಂದರ್ಭದಲ್ಲಿ ಹೇಳಿ 
ಕೆ ಅದರ ಪರಿಣಾಮ ಬಹಳ, ವಿಶೇಷ ಅನು 


ಡಿಗಳೆನ್ನಬಹುದು. ಇವನ್ನು ಮಿಠಾಯಿಯಂತಿ 
(ಕೊಂಡು ಬೇಕಾದಾಗ ಬಾಯಲ್ಲಿ ಸವಿಯ 
ಕುದು. ಹೆಚ್ಚಿನ ಗಾದೆಗಳು ನೀತಿಯನ್ನು 
ತ್ತದೆ. ಜನತೆಯನ್ನು ವಿನಯದಿಂದ ತಿದ್ದು 
ಅವುಗಳ ಮಹಾಕಾರ್ಯವೆಂದರೆ ತಪ್ಪಾ 
ಅವುಗಳು ಅನುಭವ ಪೂರ್ಣವಾದ ಸತ್ಯ 
ನ್ನ್ನ ಎತ್ತಿಹಿಡಿದು ಸತ್ರರಿಣಾಮನನ್ನು ಸಕಾಲ 
ಉಂಟುಮಾಡಬಲ್ಲವು. ಅವು ಜನರ ಕಣ್ಣನ್ನು 
ತ್ತವೆ. 

ಮಾನವ ಮನೋವೃತ್ತಿಯ ಮೂಲತತ್ವ 
ಓ ಬಹುತೇಕ ಸಮಾನವಿರುವುದರಿಂದ ಮಾನವ 
ತೆಯ ಪ್ರಾಚೀನ ಪ್ರತೀಕಗಳಂತಿರುವ 
ಳು ವಿಶ್ವದ ಭಾಸೆಗಳಲ್ಲಿ ಕೆಲವು ನೇ? 


ಹು... 


185 


ಒಂದೇ ಅನುಭವವನ್ನು ಸಾರಬಹುದು. ಇದು 
ಆಕಸ್ಮಿಕನಲ್ಲ, ಸಹಜ. ಉದಾಹರಣೆಗೆ 
ಆಂಗ್ಲದಲ್ಲಿ-“When you go to Romedo 
as the Romans do” (ನೀನು ರೋಮು 
ನಗರಕ್ಕೆ ಹೋದಾಗ, ರೋಮಕನಂತೆ ನಡೆದುಕೊ); 
ಕನ್ನಡದಲ್ಲಿ--“ಕೇರೆ ತಿನ್ನುವ ರಾಜ್ಯಕ್ಕೆ ಹೋದರೆ 
ನಡು ತುಂಡು ಕೇಳು.” ಇಲ್ಲಿ ಒಂದು ಗಾದೆ 
ಇನ್ನೊಂದರ ಮಕ್ಕಿಕ್ಯಾಮಕ್ಕಿ ಭಾಷಾಂತರನಲ್ಲ. 
ಆದರೆ ಮಧಿತಾರ್ಥ ಒಂದೇ. ಪರಕೆಡೆಯಲ್ಲಿರು 
ವಾಗ ಅನರ ಮನಸ್ಸಿಗೆ ನೋವಾಗದಂತೆ, ಅವರ 
ನ್ನೊಲಿಸುವಂತೆ, ಅವರಂತೆ ವರ್ತಿಸು. ಎಂಥ 
ಉದಾತ್ತ ನೀತಿಯಿದು. ಇದರಲ್ಲಿ ವಿಶ್ವಸಂಸ್ಕೃತಿ 
ಯ ಸಮಾನಧರ್ಮವನ್ನು ಕಾಣುತ್ತೇವೆ. ಹೀಗಿ 
ದ್ದರೂ ಪ್ರತಿಯೊಂದು ದೇಶದವರ, ಏಕೆ ಪ್ರದೇಶ 
ದವರ ಪ್ರಾಕೃತಿಕ ಪರಿಸ್ಥಿತಿ ಪ್ರಭೇದಗಳಿಂದ 
ಪ್ರತಿಯೊಂದು ವರ್ಗದವರ ನಡೆನುಡಿಗಳಲ್ಲಿ ಒಂದು 
ವೈಶಿಷ್ಟ್ಯವನ್ನು ಅವರ ಮಾತುಗಳಲ್ಲಿ ಕಂಡುಕೊಳ್ಳ 
ಬಹುದು. “ಬೆಳೆಯ ಸಿರಿ ಮೊಳೆಯಲ್ಲಿ ಕಾಣುತ್ತೆ” 
ಎಂಬ ನಾಣ್ಣುಡಿಯನ್ನು ಕೇಳಿದೊಡನೆಯೇ ಇದು 
ಬೇಸಾಯಗಾರರ ವಿಶಿಷ್ಟಾನುಭವದ ರಸಘಟ್ಟ 
ಎನ್ನಬಹುದು. «ಕುಂಬಾರಗೆ ವರ್ಷ ಡೊಣ್ಣೆಗೆ 
ನಿಮಿಷ '' ಎಂಬ ಗಾದೆಯ ಮಾತು ಮಡಕೆ ತಟ್ಟು 
ನನರ ಕಷ್ಟಕಾರ್ಪಣ್ಯಗಳನ್ನು ಅರಿತುಕೊಂಡವರ' 
ಮಧ್ಯದಿಂದ ಹೊರಹೊಮ್ಮಿದೆ. ಎನ್ನುವುದರಲ್ಲಿ 
ಸಂದೇಹ ಬೇಡ. "ಇರುಳು ಕಾಗೆಗೆ ಆಗದು 
ಹಗಲು ಗೂಬೆಗೆ ಆಗದು '' ಎಂಬ ಹೇಳಿಕೆ ಪಕ್ಷಿ 
ಗಳ ಸ್ವಭಾವಗಳನ್ನು ಚೆನ್ನಾಗಿ ಸರಿಶೀಲಿಸಿಕೊಂಡಿ 
ದ್ಹುದರೆ ಫಲ. ಪರಸ್ಪರವಿರುದ್ಧ ಸ್ವಭಾವದವರ 
ಮನೋವೃತ್ತಿಯನ್ನು ಎಸ್ಟು ಸ್ವಾರಸ್ಯವಾಗಿ 
ಈ ಗಾದೆ ಚಿತ್ರಿಸುತ್ತದೆ! 


ಯಾನ ಗಾದೆಯನ್ನು ಅರಿಸಿಕೊಂಡರೂ 
ಸರಿಯೆ, ಮೂಲತಃ ಅದರಲ್ಲೊಂದು ವಿಶೇಷಾ 


ನುಭವವಿದ್ದು, ಮತ್ತೆ ಅದು ಜನತೆಯ ಅನುಭವಾ 
ತವಾಗಿ ಪರಿಣಮಿಸುತ್ತದೆ. ಅದು ಅಂಥ ಅಮೃ 
ತವಾಗುವಾಗ ಅದರೊಳಗಿನ ವೈಶಿಷ್ಟ್ಯ ಮಾಯ 
ವಾಗುತ್ತಾ ಬರುತ್ತದೆ ; ವಾಚ್ಯಾರ್ಥ ದೂರವಾಗಿ 
೨ಗ್ಯಾರ್ಥ ಸುರಿಸುವುದು; ಒಂದು ಆಲಂಕಾ 
ರಿಕ ಶೋಭೆಯ ಕಳೆಕಟ್ಟುವುದು. 


ಈಗ ತುಳುವಿನ ಕೆ ಲವು ಗಾದೆಗಳನ್ನು 
ಸಮಾಕ್ಷಿಸೋಣ. 

(1) ಕುದ್ಧೆ ಬೊಳ್ಳೆ ಪೋನಾಗ ಊರೇ 
ಚೊಳ್ಳೊಪೊಪುಂಡು ಪಂಡಿ ಲೆಕ್ಕೊ: ನರಿ (ಕುದ್ಧ) 

ಳ್ಳ (ಪ್ರವಾಹದಲ್ಲಿ ಬಿದ್ದು) ಹೋಗುವಾಗ 
ಊರಿಗೆ ಊರೇ ಬೆಳ್ಳಹೋಗುತ್ತದೆಂಬುದಾಗಿ 
ಅದು ಭಾವಿಸುವುದಂತೆ. ಜಾಣ ನರಿಯ(ಹಾಗೆ 
ಯೇ ಜಾಣರೆಂದೆನಿಸಿಕೊಳ್ಳುವ ಸಂಕುಚಿತ ಬುದ್ಧಿ 
ಯವರ) ವಕ್ರದೃಷ್ಟಿಯನ್ನು ಅವಹೇಳನ ಮಾಡುವ 
ಒಂದು ಗಾದೆಯ ಮಾತಿದು, 

(2) ಎಲಿಕ್‌ ಪೋಡ್ತು ಇಲ್ಲ್‌ಗ್‌ ಸೂ 
ಕೊರಿ. ಲೆಕ್ಟೊ: ಇಲಿಗೆ ಹೆದರಿ ಮನೆಗೆ ಬಿಂಕಿ 
ಕೊಟ್ಟಂತೆ. ಅವಿನೇಶ ವರ್ತನೆಗೆ ಹೇಳುವ ಗಾದೆ. 

(8) ಉಂಗಿಲ" ಪಾಡ್ನ ಕೈಟ" ಹಾಕ್‌ಂಟ" 
ಬೇನೆ ಇದ್ದಿ: ಉಂಗುರ ಹಾಕಿದ ಕೈಯಿಂದ 
ಹೊಡೆದರೆ ನೋವು ಇಲ್ಲ. ಸ್ಥಾನಮಾನವುಳ್ಳವರ 
ಮಾತಿಗೆ ಬೆಲೆ ಎಂಬುದನ್ನು ಒತ್ತಿ ಹೇಳುವ ರೀತಿ. 

(4) ಉಪ್ಪು ತಿಂದ್ನಾಯೆ ನೀರ" ಪರೆ: 
ಉಪ್ಪು ತಿಂದವ ನೀರು ಕುಡಿದಾನು. ಎಷ್ಟು 
ಸಮನಾದ ಕನ್ನಡಗಾದೆ ತುಳುನಿನಲ್ಲಿದೆ 

(5) ಉ ರಿ ಪ್ಪಿ ಪುಡಿಕ ಉಪ್ಪುಪಾಡಿ 
ಲೆಕ್ಕೊ: ಉರಿಯುವ "ಹುಣ್ಣಿಗೆ ಉಪ್ಪು ಹಾಕಿ 
ದಂತೆ. ಇದೂ ಎರಡು ಭಾಷೆಗಳಲ್ಲೂ ಒಂದೇ 
ತೆರನಾಗಿದೆ. 

(6) ಉಣ್ಯಾರ ಇದ್ದಾಂತಿ ಉಪ್ಪಾಡ': 
ಊಟಕ್ಕಿಲ್ಲದ ಉಪ್ಪಿನ ಕಾಯಿ. ಸಂದರ್ಭಕ್ಕೊ 


136 


ದಗದ ವಸ್ತುವಿನ ನಿರರ್ಥಕತೆಯನ್ನು ಎಷ್ಟು 
ಚೆನ್ನಾಗಿ ಇಲ್ಲಿ ಹೇಳಿದೆ. 
(7) ಎಸಳೆ ಕೊರಿ ನಾಯಿ ಬಿಸಳೆ 


ನಕ್ಕು ನಾಯಿಗೆ ಸಲಿಗೆ ತೋರಿಸಿದರೆ ಅದು 
ಮನೆಯಲ್ಲಿ ಅಡಿಗೆ ಪಾತ್ರೆಯನ್ನು ನೆಕ್ಕುವುದಂತೆ. 
ಅಂದರೆ ಅಪಾತ್ರರಲ್ಲಿ ಸಲಿಗೆ ತೋರಿಸ ಸಬಾ 

(8) ಎರು ಕಂಜಿ ಪಾಡ"ಂಡ" ಕೊಟ್ಯಾಡ' ' 
ಕಟ್ಟಿ: ಎತ್ತು ಕರು ಹಾಕಿತು, ಹಟ್ಟಿಯಲ್ಲಿ ಕಟ್ಟ, 
ಅಸಂಭವ ಎಂಬುದನ್ನು ಎಣಿಸದೆ ದುಮುಕುವ 
ಅವಿವೇಕಿಗಳ ವರ್ಕನಗೆ ಹೇಳುವ ಸ್ವಾರಸ್ಯವಾದ 
ನಾಣ್ಣುಡಿಯಿದು. 

(9) ಇಡೀ ಮುರಂಕ"ನಾಯಾಗ್‌ ಚಳಿ 
ದಾನೆ: ಇಡಿ ಮುಳುಗಿದನನಿಗೆ ಚಳಿ ಏನು? ಎಲ್ಲ " 
ಮಾನ ಹೋದ ವ್ಯಕ್ತಿಗೆ ಮತ್ತೆ ಭಯನೆತ್ತಣದು 
ಎಂಬುದೇ ಈ ಮಾತಿನ ಭಾವ. | 

(10) ಒಗ್ಗಟ್ಟಡ್‌ ಬಲವುಂಡು : ಹಿಗ್ಗ 
ಟ್ವನಲ್ಲಿ ಬಲವಿದೆ. 

(11) ಒಂಜಿ ಕಣ" ಕಣ್ಣತ್ತು, ಒರಿ ಮಗೆ 
ಮಗೆ ಅತ್ತ್‌: ಒಬ್ಬ ಮಗ ಮಗನಲ್ಲ, ಒಂದು 
ಕಣ್ಣು ಕಣ್ಣಲ್ಲ. 

(12) ಒಡಲ್‌ಡ" ಪುಟ್ಟೊಡು ಬುದ್ಧಿ 
ಬೆನ್ನಿಡ್‌ ಪುಟ್ಟೊಡು ಒರಕೊ: ದೇಹದಲ್ಲಿ 
ಹುಟ್ಟಬೇಕು ಬುದ್ಧಿ, ಭೂಮಿಯಲ್ಲಿ ಹುಟ್ಟಬೇಕು 
(ಸಹಜವಾಗಿ) ಒರತೆ. ಎಂಥ ಸುಂದರ ಉದಾ 
ಹರಣೆಯಿಂದ ಪ್ರತಿಭೆಯ ಸ್ವರೂಪನನ್ನು ಇಲ್ಲಿ 
ವಿವೇಚಿಸಲಾಗಿದೆ. 

(13) ಕಟ್ಟಿಕೊರಿ ಪೊದಿಕೆಲ ಪಂಡು 
ಕೊರಿ ಬುದ್ಧಿಲ ಔಡೇಗ" ಮುಟ್ಟ: ಕಟ್ಟಿಕೊಟ್ಟ 
ಬುತ್ತಿಯೂ ಹೇಳಿಕೊಟ್ಟ ಬುದ್ಧಿಯೂ ಎಷ್ಟು 
ದೂರ ಬಂದೀತು? ತನ್ನ ಕಾಲ ಮೇಲೆ ತಾನು 


ನಿಲ್ಲಜೇಕೆಂಬ ನೀತಿ ಎಷ್ಟು ಚೆನ್ನಾಗಿ ಇಲ್ಲಿ ಸ್ಪುಟಿ 
ವಾಗಿದೆ. 


(14) ಕುಡೋಳುಗು ಕಲ್‌ ಅಡಕ್ಕಿ ಲೆಕ್ಕೊ: 
ಕಡುಂದುರು ಗೂಡಿಗೆ ಕಲ್ಲೆಸದ ಹಾಗೆ. ದುಷ್ಟ 
ರನ್ನು ಕೆಣಕಿದವರ ಸಾಡು ಇಲ್ಲಿ ವರ್ಣಿತವಾಗಿದೆ. 

(15) ಬೇಲೆ ಇದ್ಯಾಂತಿ ಆಚಾರಿ ಬಾಲೆತ 
ಕಡೆ ಕೆತ್ತ್‌ಂಡ' : ಕೆಲಸವಿಲ್ಲದ ಬಡಗಿ ಮಗುವಿನ 
ಅಡಿ (ಆಸನ) ಕೆತ್ತಿದ. ಅಧಿಕ ಪ್ರಸಂಗಿಗಳ ಉಪ 
ದ್ರವನನ್ನು ಹೀಗೆ ಭಂಗಪಡಿಸುವುದುಂಟು. 

(16) ಬಾಯಿಡ್‌ ಮಗ ಮಗ ಬಂಜಿಟ" 
ಬಗೆ ಬಗೆ; ಬಾಯಲ್ಲಿ ಮಗ ಮುಗ್ಯ ಒಳಗೆ ಬಗ 

ಬಗೆ, ವಂಚಕರ ಸೋಗನ್ನು ಹೀಗೆ ವರ್ಣಿಸು 
ವುದು ರೂಢಿ. 

(17) ತರೆಕ್‌ ಮಯ್‌ ನ ನೀರ್‌ 
ಕಾರ್‌ಗ್‌ ; ತಲೆಗೆ ಎರೆದ ನೀರು ಕಾಲಿಗೆ. 
ಕೆಟ್ಟಿದ್ದು ಮಾಡಿದರೆ ಪರಿಣಾನು ಅದೇ, 

(18) ಪೊರುಳು ಇತ್ಲಾಯೆ ಎನ 
ಕಂಡಾನಿ ಚಂದ ಇದ್ದವ ನನ್ನ ಗಂಡ. ಶಕ್ತನಾ 
ದವನನ್ನು ಎಲ್ಲರೂ ಓಲಯಿಸುವರು, 

(19) ಏಕೆ ಮಗಳೆ ಪಡ್ನಿಯಿ ಎನ್ನ ಮಗಳ 
ಒಡ್ಡಾರೊ; ಯಾರ ಆಭರಣವೊ ಏನೊ, ನನ್ನ 
ಮಗಳು ಮಾತ್ರ ಮೆರೆಯುತ್ತಾಳೆ. ಹೆರವರ 
ಭೂಷಣಗಳಿಂದ (ಎಲ್ಲ ರೀತಿಯಲ್ಲಿಯೂ) ಅಲಂ 
ಕೃತರಾಗಿ ಸ್ವಶಕ್ತಿಯಿಲ್ಲದೆ ಜಂಭಮಾಡುವವರ 
ಪಾಡನ್ನು ಹಳಿಯುವ ರೀತಿ, 

(20) ಬಾರ್‌ ಬಲ್ಲಾಳಾಗ್‌ ದೂರು 
ಕುಂಡಬ್ಬಾಗ್‌ : ಭತ್ತ (ನೆಲ್ಲು) ತಿಂದು ಹಾಕಿದಾತ 
ಬಲ್ಲಾಳ (ಅಧಿಕಾರಿ), ಆದರೆ ಆ ದೂರು ಅಳಿಲಿನ 
ಮೇಲೆ, ದೊಡ್ಡವ ಮಾಡಿದ ಮೋಸಕ್ಕೆ ಸಾಮಾನ್ಯ 
ವ್ಯಕ್ತಿ ಯೊಬ್ಬ ನನ್ನು ಬಲಿಹಾಕಿದ ಸಂದರ್ಭೆ ಲೋಕ 
ದಲ್ಲಿ ನಾವು ಕಾಣುತ್ತೇವೆ. 

(21) ಬಾಲೆತಿ ಅಸ್ಸ ಜೇಲೆತ ಕಂಡು. 
ಪುಟ್ಟ ಮಗುವಿನ ತಾಯಿ ಕೆಲಸದ ಕಳ್ಳಿಯಂತೆ. 
ಮಗುವಿಗೆ ನೊಲೆಯೂಡಲಿದೆ ಇತ್ಯಾದಿ ನೆಪದಿಂದ 

(18) 


( 


137 


ಆಕೆ ಕೆಲಸದಿಂದ ತಪ್ಪಿಸಿಕೊಳ್ಳುವಳಂತೆ, ತುಂಬ 
ಶ್ರಮ ವಹಿಸುವ ಬಡಕಾರ್ಮಿಕ ಕುಟುಂಬದ 
ಕಾರ್ಪಣ್ಯದಿಂದ ಬಂದ ಚಿತ್ರವಿದು. 

(22) ಮಾಸೆ ಬನ್ನಾಗ ದೇಶ 
ತೋಜಾಂದ್‌ ; ಮಾಸೆ ಬರುವಾಗ ದೇಶ 
ತೋರದು. ತಾರುಣ್ಯದ ಉನ್ಮತ್ತತೆಯ ಪ್ರಕಾರ 
ವಿದು, 

(28) ನಾಯಿಗ್‌ ನಾರಂಗಾಯಿತ 
ಉಪ್ಸಾಡ್‌ ; ನಾಯಿಗೆ ಲಿಂಬೆಹಣ್ಣಿನ ಉಬ್ಬಿನ 
ಕಾಯಿ. ಅಪಾತ್ರಕ್ಕೆ ಕೊಡುವ ಗೌರವವನ್ನು 
ಹಳಿಯುವುದು. 

(24) ಕಾಳಾಗ್‌ ಬತ್ತಿ ಬಡು ಬೊಳ್ಳಾಗ್‌; 
ಕಾಳನಿಗೆ ಬಿದ್ದ ಬಿತ್ತಜೇಟು ಬೊಳ್ಳನಿಗೂ. 
ಅಂದರೆ ಹೊಲ ಉಳುವ ಸನ್ನಿವೇಶದಿಂದ ಬಂದ 
ಮಾತು ಇದು. ನೊಗಕ್ಕೆ ಕಟ್ಟಿದ ಎರಡೆತ್ತುಗಳು 
ಕಾಳ ಮತ್ತು ಬೊಳ್ಳ. ನಡಿಕೆ ಮೆಲ್ಲಗಾಯಿತೆಂದು 
ಉಳುವಾತ ಕಾಳನಿಗೆ ಮೊದಲು ಕೋಲಿನಿಂದ 
ಒಂದು ಬಿಗಿದಕೆ, ಮತ್ತೆ ಆತ ಬೊಳ್ಳನಿಗೆ ಬಿಗಿದೇ 
ಬಿಡುವನು. ಬೊಳ್ಳ ತಪ್ಪಿಸಿಕೊಳ್ಳುವಂತಿಲ್ಲ. 
ಇತರರಂತೆ ತನಗೂ ಕಷ್ಟ ಬರಬಹುದೆಂಬ ಭಯ 
ಒಬ್ಬನಿಗೆ ಇರಲೇ ಬೇಕು ಎಂಬುದಕ್ಕೆ ಹೇಳುವ 
ಹಳ್ಳಿ! ಯ ತುಳಗಾದೆ ಇದು. 

(25) ಇಟ್ಟಿಲ್‌ಗ್‌ ಪೋಪಿ ಸಾದಿ ಓಳೆ 
ಎಂದ್‌ಟ, "ಏನ್‌ ಕಾಳಾನ್‌ಲ ಕೊರಾಯೆ 
ಬೊಳ್ಳಾನ್‌ಲ ಕೊರಾಯೆ? ಎಂದ್‌ ಪಂಡಿ ಲೆಕ್ಕೊ; 
ವಿಟ್ಲಕ್ಕೆ ಹೋಗುವ ದಾರಿ ಯಾವುದು ಎಂದು 
ಕೇಳಿದರೆ, " ನಾನು ಕಾಳನನ್ನೂ ಕೊಡೆನು, ಬೊಳ್ಳ 
ನನ್ನೂ ಕೊಡೆನು' ಎಂದು ಹೇಳಿದಂತೆ. ಕಿವುಡ 
ನೊಬ್ಬ ಉಳುವಾತ. ದಾರಿಗ ಆತನಲ್ಲಿ ವಿಟ್ಲಕ್ಕೆ 
ದಾರಿ ಕೇಳುತ್ತಾನೆ. ಕಿವುಡ ಈತ ತನ್ನ ಎತ್ತು 
ಗಳನ್ನು ಬೆಲೆಗೆ ಕೇಳುವನೆಂದು ಭ್ರಮಿಸಿ, ""ಇಲ್ಲ 
ಯಾನ ಎತ್ತನ್ನು ನಾನು ಕೊಡೆ” ನೆಂದು ಗುಡು 


ಗುಡಿಸುವನು ಈ ನಾಣ್ಣುಡಿಯನ್ನು 
ಹಿಂದಕ್ಕೊಂದು ತಪ್ಪಿ ಅಸಂಬದ್ಧ ಪ್ರಲಾಪ 
ಗೈಯುವ ಬಗೆ ಕಿವುಡರಿಗೆ ಅನ್ವಯಿಸಿ ತುಳುವರು 
ನುಡಿಯುವರು. 

(26) ಮದ್ಮಾಳೆ ಒಟ್ಟ್‌ಗ್‌ ಚಂಡೀರ್‌, 
ಫೆದ್ದೊಳ್ತಿ ಒಟ್ಟ್‌ಗ್‌ ಬೆಂದ್ರ್‌; ಮದುಮಗಳ 
ಜತೆಯಲ್ಲಿ ತಣ್ಣೀರು ಸ್ನಾನ, ಬಾಣಂತಿ ಜತೆಯಲ್ಲಿ 
ಬಿಸಿನೀರು ಸ್ನಾನ್ನ ದೊರೆತ ಸಂದರ್ಭವನ್ನು 
ಚೆನ್ನಾಗಿ ಉಪಯೋಗಿಸುವ ಜಾಣರಿಗೆ ಅನ್ವಯಿ 
ಸುನ ಗಾದೆ. 

(27) ಸಿಲಿಕೆ ಕಡ್ಯ ಅಳಂಕಾಂದ್‌: 
ತುಂಬಿದ ಕೊಡೆ ತುಳುಕದು, ಈ ಉದಾತ್ತ 
ತತ್ವ ಸರ್ವ ವಿದಿತ, 

(28) ಪಾಸ್‌ ಕಡಪ್ಪುನೇಟಿ ನಾರಾಯಣ 
ಬುಕ್ಕೊ ಪಾರಾಯಣ; ಪಾಲ ದಾಟುವ ತನಕ 
ನಾರಾಯಣ ಮತ್ತೆ ಪಾರಾಯಣ (ಓಟ, ತುಳು 
ವಿನಲ್ಲಿ ಪಾರ್‌ ಇ ಓಡು), ಕೆಲಸವಾದ ಬಳಿಕ 
ಮರೆತು ಬಿಡುವ ಸ್ವಭಾವದವರನ್ನು ಹೀಗೆ 
ಹೇಳುವರು. 

(29) ತೌಡು ತಿನ್ಸುನಾಯೆ ಪೋಂಟ ಉಮಿ 
ತಿನ್ಪುನಾಯೆ ಬರ್ನೆ; ತೌಡು ತಿನ್ನುವಾತ 


ಹೋದರೆ ಉಮಿ ತಿನ್ನುವಾತ ಬಂದಾನು. ಕೆಟ್ಟಿವ 
ಹೋದರೆ ಬರುವಾತ ಮತ್ತೂ ಕೆಟ್ಟವ ಎಂಬ 


ಅಭಿಪ್ರಾಯ, ಅಂತೆ ಬದಲಾಯಿಸುವುದರಲ್ಲಿ 
ಉಪಯೋಗವಿಲ್ಲ. ಅನುಭನದಿಂದ ತಿದ್ದುವುದು 
ಒಳಿತು. 


(30) ಅಡಿಕ್‌ ಬೂರುಂಟಿಲ ಮುಂಕು 
ಮಿತ್ತ್‌; ಅಡಿಗೆ ಬಿದ್ದರೂ ಮೂಗು ಮೇಲೆ. 
ವಾದದಲ್ಲಿ ಸೋತರೂ ನಿಷ್ಕಾರಣವಾಗಿ ಪಟ್ಟು 
ಹಿಡಿಯುವವರಿಗೆ ಈ ಗಾದೆಯನ್ನು ಸರ್ವತ್ರ 
ಉಪಯೋಗಿಸುವರು. 


ಇನ್ನು ಎಷ್ಟೊ ಮುತ್ತಿನಂಥ ಮಾತುಗಳಿನೆ. 
ಮೇಲಿನ ನಾಣ್ಣುಡಿಗಳ ಬೆಡಗನ್ನು ಗಮನಿಸಿದರೆ 
ತುಳು ಸಾಕಷ್ಟು ಸುಸಂಸ್ಕೃತ ಭಾಷೆ, ತುಳುವರು 
ಸುಸಂಸ್ಕೃತ ಜನ ಎಂಬ ಅರಿವು ಉಂಟಾಗುವುದು. 
ಈ ಪ್ರಾಚೀನ ಭಾಷೆಯ ಮಕ್ಕಳು ಅಲ್ಪಸಂಖ್ಯಾತ 
ರಾದರೂ ತಮ್ಮ ಉತ್ಸಾಹ, ಸಾಹಸಬುದ್ಧಿ, 
ವಿದ್ಯಾವಿನಯ ಸಂಪನ್ನತೆ ಇತ್ಯಾದಿ ಗುಣಗಳಿಂದ 
ಭಾರತದ ಅನೇಕ ಕಾರ್ಯ ಕ್ಷೇತ್ರಗಳಲ್ಲಿ ಯಶಸ್ಸು 
ಗಳಿಸಿರುತ್ತಾರೆ. 


ಎಂ. ಮರಿಯಪ್ಪ ಭಟ್ಟ. 


| 


